ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 10 ನೇ ಮಾರ್ಚ್‌, 2020 


ಮರಳು ನೀತಿಯ ಮಾಹಿತಿ ಕುರಿತು 

ಶ್ರೀ ಮರಿತಿಬ್ಬೇಗೌಡ(ಶಿಕ್ಷಕರ ಕ್ಷೇತ್ರ):- 

515 (599) ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ.:- 
(ಅ) ರಾಜ್ಯದಲ್ಲಿ ಮರಳಿಗೆ ಅಭಾವ ಉಂಟಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 

(ಆ) ಈ ಅಭಾವವನ್ನು ನೀಗಿಸಲು ಮರಳು ನೀತಿಯನ್ನು ಜಾರಿಗೆ ತರಲಾಗಿದೆಯೇ ; 

(ಇ) ಸದರಿ ನೀತಿಯ ರೂಪುರೇಷೆಗಳೇನು ; (ವಿವರ ನೀಡುವುದು) 


(ಈ) ಸದರಿ ಮರಳು ನೀತಿಯಿಂದ ಸರ್ಕಾರದ ಯೋಜನೆಯ ಫಲಾನುಭವ ಪಡೆದು, ನಿವೇಶನಗಳಲ್ಲಿ ಮನೆ ನಿರ್ಮಾಣ 
ಮಾಡುವವರಿಗೆ ಯಾವುದಾದರೂ ರಿಯಾಯಿತಿ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆಯೇ; 


(ಉ) ಖಾಸಗಿಯವರನ್ನು ಹೊರತುಪಡಿಸಿ, ಸರ್ಕಾರದ ಇಲಾಖಾ ವತಿಯಿಂದ ಕಡಿಮೆ ಮೊತ್ತದಲ್ಲಿ ಮರಳು ಒದಗಿಸಲು ಸರ್ಕಾರ 
ಕ್ರಮಕೈಗೊಳ್ಳುವುದೇ? 


